ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 600 
2. ಸದಸ್ಯರ ಹೆಸರು - : ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
3. ಉತ್ತರಿಸಬೇಕಾದ ದಿನಾಂಕ : 04-03-2021 


3 ಪ್ರಶ್ನೆಗಳು | ಉತ್ತರಗಳು 
ಅ 


ಉಮ್ಮತ್ತೂರು ದೊಡ್ಡಕೆರೆಗ ನದಿ | ಕಬಿನಿ ನದಿಯಿಂದ ನೀರನ್ನು ಎತ್ತಿ ನಂಜನಗೂಡು, ಪಾಮರಾವನಗಕ ಮತ್ತು 
ಮೂಲದಿಂದ ನೀರು ತುಂಬಿಸುವ | ಯಳಂದೂರು ತಾಲ್ಲೂಕುಗಳ ಒಟ್ಟು 24 ಕೆರೆಗಳಿಗೆ ಎರಡು ಹಂತಗಳಲ್ಲಿ 
ಕಾಮಗಾರಿ ಯಾವಾಗ | ನೀರೆತ್ತಿ ಕುಡಿಯುವ ಉದ್ದೇಶಕ್ಕಾಗಿ 38 ತುಂಬಿಸುವ ರೂ.233.00 ಕೋಟಿ 
ಆರಂಭವಾಯಿತು; ಈ | ಅಂದಾಜು ಮೊತ್ತದ ಸುತ್ತೂರು "ತ ಯೋಜನೆಯ ಮೊದಲನೇ ಹಂತದಡಿ 
ಯೋಜನೆಯ ಅಂದಾಜು ವೆಚ್ಚ ಉಮ್ಮತ್ತೂರು. ದೊಡ್ಡ ಕೆರೆಯನ್ನು ತುಂಬಿಸಲು ಯೋಜಿಸಲಾಗಿರುತ್ತದೆ. |, 
ಎಷ್ಟು ಇದುವರೆಗೆ ಎಷ್ಟು | ಸದರಿ ಕಾಮಗಾರಿಯನ್ನು ಸೆಪ್ಪೆಂಬರ್‌ 2017 ರಲ್ಲಿ ಪ್ರಾರಂಭಿಸಲಾಗಿದ್ದು, 
ಕಾಮಗಾರಿ ಮುಕ್ತಾಯವಾಗಿದೆ; | ರೂ.186.24 ಕೋಟಿಗಳ ಗುತ್ತಿಗೆ ಮೊತ್ತಕ್ಕೆ ಎದುರಾಗಿ ಇದುವರೆವಿಗೂ 
ಉಳಿದಿರುವ ಕಾಮಗಾರಿಯನ್ನು | ರೂ.178.15 ಕೋಟಿ ವೆಚ್ಚ ಮಾಡಲಾಗಿರುತ್ತದೆ. 

ಯಾವಾಗ ಮುಗಿಸಲಾಗುವುದು; 
ಕೆರೆಗೆ ಎಂದಿನಿಂದ ನೀರು ಹರಿಸಿ 
ತುಂಬಿಸಲಾಗುವುದು; 


ಎರಡೂ ಹಂತದ ಪಂಪ್‌ಹೌಸ್‌ ಕಾಮಗಾರಿಗಳು ಪೂರ್ಣಗೊಂಡಿದ್ದು, 
ಒಟ್ಟು 50.07 ಕಿಮೀ ಉದ್ದದ ಪೈಪ್‌ ೈನ್‌ ಕಾಮಗಾರಿಗಳ ಪೈಕಿ 46.97 
ಕಿ.ಮೀ ಉದ್ದದ ಕಾಮಗಾರಿ ಪೂರ್ಣಗೊಂಡಿದ್ದು, ಉಳಿದಿರುವ ಪೈಪ್‌ಲೈನ್‌ 
ಕಾಮಗಾರಿಗಳು ಹಾಗೂ ಸಬ್‌ ಸ್ಟೇಷನ್‌ನಲ್ಲಿ ವಿದ್ಯುತ್‌ ಕಾಮಗಾರಿಗಳು 
ಪ್ರಗತಿಯಲ್ಲಿರುತ್ತವೆ. 


ಯೋಜನೆಗೆ ಸಂಬಂಧಿಸಿದ ಕಾಮಗಾರಿಗಳನ್ನು ಏಪ್ರಿಲ್‌ 2021 ರ ಅಂತ್ಯಕ್ಕೆ 
ಪೂರ್ಣಗೊಳಿಸಲು ಯೋಜಿಸಿದ್ದು, ಮೊದಲನೇ ಹಂತವನ್ನು ಏಪ್ರಿಲ್‌ 2021 
ರ ಅಂತ್ಯದೊಳಗೆ ಚಾಲನೆಗೊಳಿಸಿ, ಈ ಹಂತದಲ್ಲಿ ಬರುವ ಉಮ್ಮತ್ತೂರು 
ಕೆರೆ ಸೇರಿದಂತೆ ॥ ಕೆರೆಗಳಿಗೆ ನೀರನ್ನು ಹರಿಸಲು ಕ್ರಮವಹಿಸಲಾಗುತ್ತಿದೆ. 


ed ತಾಲ್ಲೂಕಿನ" `` ಉಮ್ಮತ್ತೂರು ``ದೊಡ್ಡಕೆರೆಯೆ`'ಸಣ್ಣ 
ಕೆರೆಯ ಹೂಳು ತೆಗೆದು ಏರಿ | ನೀರಾವರಿ ಇಲಾಖೆಗೆ ಸೇರಿದ್ದು, ರೂ.100.00 ಲಕ್ಷಗಳ ಅಂದಾಜು 
ಮತ್ತು ಕೋಡಿಗಳನ್ನು ದುರಸ್ಥಿ ಮೊತ್ತದೊಂದಿಗೆ ಸದರಿ ಕೆರೆಯ ಅಭಿವೃದ್ಧಿ ಕಾಮಗಾರಿಯನ್ನು 2018-19ನೇ 
ಮಾಡಿ ಭದ್ರಪಡಿಸಲು . ಕ್ರಮ ಸಾಲಿನಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಕೈಗೊಳ್ಳಲಾಗಿದ್ದು, ಕೆರೆಯ 


ಕೈಗೊಳ್ಳಲಾಗಿದೆಯೇ? ಏರಿ ಮತ್ತು "ಫೋಡಿಗಳನ್ನು ದುರಸ್ಸಿಪಡಿಸಲಾಗಿರುತ್ತದೆ ಹಾಗೂ ಕೆರೆಯ 
ಅಂಗಳದಲ್ಲಿನ ಹೂಳು ತೆಗೆಯುವ ಕಾಮಗಾರಿಯು ಪ ಪ್ರಗತಿಯಲ್ಲಿರುತ್ತದೆ. 
ಸಂಖ್ಛಿ:ಜಔಸಂಇ' 37 ಎನ್‌ವೆಲ್‌ಎ 2027 KR 
(ಬಿ.ಎಸ್‌.ಯಡಿಯೂರಪು) 


ಮುಖ್ಯಮಂತ್ರಿ 


